ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 902 

2. ಸದಸ್ಯರ ಹೆಸರು : ಶ್ರೀ ವಿಜಯ್‌ಸಿಂಗ್‌ 
3. ಉತ್ತರಿಸುವ ದಿನಾಂಕ : 21.12.2021 

4. ಉತ್ತರಿಸುವ ಸಚಿವರು 


೪ ಕೈಮಗ್ಗ ಮತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
[0 pr) ಬ ಲ'ಧ ಈ 


ಸಕ 


ಉತ್ತರ 


ಕಳೆದ ವರ್ಷ ಜಿಲ್ಲಾಡಳಿತ 
ನಿಗದಿಪಡಿಸಿದ ದರದಂತೆ ಬೀದರ್‌ 
ಜಿಲ್ಲೆಯ ಯಾವುದೇ ಸಕ್ಕರೆ 
ಕಾರ್ಬಾನೆಗಳು ರೈತರಿಗೆ ಹಣ ಪಾವತಿ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ, 


ಕೇಂದ್ರ ಸರ್ಕಾರವು ಕಬ್ಬಿಗೆ ನಿಗದಿಪಡಿಸಿರುವ 
ನ್ಯಾಯಯುತ ಮತ್ತು ಲಾಭದಾಯಕ ದರದ 
(ಎಫ್‌.ಆರ್‌.ಪಿ) ಮೇಲೆ ಜಿಲ್ಲಾಡಳಿತದಿಂದ ಪ್ರತ್ಯೇಕವಾಗಿ 
ಕಬ್ಬಿಗೆ ದರ ನಿಗದಿಪಡಿಸಲು ನಿಯಮಗಳಲ್ಲಿ 
ಅವಕಾಶವಿರುವುದಿಲ್ಲ. 


(ಆ) 


ರೈತರಿಗೆ ಕಬ್ಬಿನ ದರ ರೂ.2450/- 


ನೀಡುವುದಾಗಿ ತಿಳಿಸಿ ಈಗ 
ರೂ.1950/- ಮಾತ್ರ 
ನೀಡಲಾಗುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಪ್ರಸ್ತುತ ರೈತರಿಗೆ ನೀಡುತ್ತಿರುವ ಕಬ್ಬಿನ 


ದರ ಎಷ್ಟು? 


ಕೇಂದ್ರ ಸರ್ಕಾರದ ಆಹಾರ ಮತ್ತು ಸಾರ್ವಜನಿಕ ವಿತರಣೆ 
ಇಲಾಖೆಯ ಪತ್ರ ಸಂಖ್ಯೆ: N0.3(1)2019-SP-1 
ದಿನಾಂಕ:26.08.2020ರಲ್ಲಿ 2020-21ನೇ ಸಾಲಿನಲ್ಲಿ 
ಸಕ್ಕರೆ ಕಾರ್ಬಾನೆಗಳಿಗೆ ಸರಬರಾಜಾಗುವ ಕಬ್ಬಿಗೆ 
ಮೊದಲನೇ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ ನ್ಯಾಯ 
ಮತ್ತು ಲಾಭಾದಾಯಕ ಬೆಲೆಯನ್ನು 
ಘೋಷಿಸಲಾಗಿದೆ. ಸದರಿ ಪತ್ರದಲ್ಲಿ ನಿಗದಿಪಡಿಸಿದ 
ಮಾನದಂಡಗಳ ಆಧಾರದ ಮೇಲೆ 2020-21ನೇ 
ಹಂಗಾಮಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಲಾನೆಗಳು ನುರಿಸುವ 
ಪ್ರತಿ ಮೆ. ಟನ್‌ ಕಬ್ಬಿಗೆ ರೈತರಿಗೆ ಪಾವತಿಸಬೇಕಾದ 
ಎಫ್‌.ಆರ್‌.ಪಿ. ದರವನ್ನು ನಿಗದಿಗೊಳಿಸಿ, ಆದೇಶ ಸಂಖ್ಯೆ: 

ಎಸ್‌ಕೆ/ಎಸ್‌ ಕೆ/19/2020-21 ದಿನಾಂಕ: 
02.11.2020ರಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ 
ಸಕ್ಕರೆ ನಿರ್ದೇಶಕರು ಆದೇಶ ಹೊರಡಿಸಿರುತ್ತಾರೆ. 

ಬೀದರ್‌ ಜಿಲ್ಲೆಯಲ್ಲಿ 2020-21ನೇ ಸಾಲಿನಲ್ಲಿ ಸಹಕಾರಿ 
ವಲಯದ 2 ಹಾಗೂ ಖಾಸಗಿ ವಲಯದ 2 ಹೀಗೆ ಒಟ್ಟು 4 
ಸಕ್ಕರೆ ಕಾರ್ಬಾನೆಗಳು ಕಾರ್ಯನಿರ್ವಹಿಸಿವೆ. ಈ 
ಕಾರಾನೆಗಳಿಂದ ಪ್ರತಿ ಟನ್‌ ಒಂದಕ್ಕೆ ರೂ. 2708/- ರಂತೆ 
ನ್ಯಾಯಯುತ ಮತ್ತು ಲಾಭಾದಾಯಕ ಬೆಲೆಯನ್ನು 
(ಎಫ್‌.ಆರ್‌.ಪಿ.) ರೈತರಿಗೆ ಪಾವತಿಸಲಾಗಿದೆ. 


(ಎಫ್‌.ಆರ್‌.ಪಿ) 


is 


ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ಎಫ್‌.ಆರ್‌.ಪಿ. 
ದರವು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ದರಗಳನ್ನು ಸಹ 
ಒಳಗೊಂಡಿರುತ್ತದೆ. ಬೀದರ್‌ ಜಿಲ್ಲೆಯ 4 ಸಕ್ಕರೆ ಕಾರ್ಜಾನೆಗಳು 
ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪ್ರತಿ ಮೆ. ಟನ್‌ ಒಂದಕ್ಕೆ 
ರೂ.1950/-ಗಳನ್ನು ಕಬ್ಬು ಬಿಲ್ಲು ಮೊತ್ತವಾಗಿ ಹಾಗೂ ರೂ.758/- 
ಗಳನ್ನು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ದರವಾಗಿ 
ಪಾವತಿಸಿರುತ್ತವೆ. 

2020-21ನೇ ಸಾಲಿನಲ್ಲಿ ನಾಲ್ಕು ಸಕ್ಕರೆ ಕಾರ್ಬಾನೆಗಳು 
ರೈತರ ಕಬ್ಬು ಬಿಲ್ಲು ಬಾಕಿಯನ್ನು ಪೂರ್ಣವಾಗಿ ತೀರುವಳಿ 
ಮಾಡಿರುತ್ತವೆ. ಎಫ್‌.ಆರ್‌.ಪಿ.ಯಂತೆ ಪಾವತಿಸಲು ಬಾಕಿ 
ಇರುವುದಿಲ್ಲ. 

ಕೇಂದ್ರ ಸರ್ಕಾರದ ದಿನಾಂಕ:31.08.2021ರ ಪತ್ರದಲ್ಲಿ 
2021-22ನೇ ಸಾಲಿನ ಎಫ್‌.ಆರ್‌.ಪಿ ದರವನ್ನು 
ಘೋಷಿಸಲಾಗಿದ್ದು, ಸದರಿ ಪತ್ರದಲ್ಲಿನ ಮಾನದಂಡಗಳಂತೆ 
2021-22ನೇ ಸಾಲಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಲಾನೆಗಳು ಕಬ್ಬು 
ಸರಬರಾಜು ಮಾಡಿದ ರೈತರಿಗೆ ಪಾವತಿಸಬೇಕಾದ 
ನ್ಯಾಯುಯತ ಮತ್ತು ಲಾಭಾದಾಯಕ ಬೆಲೆಯನ್ನು 
(ಎಫ್‌.ಆರ್‌.ಪಿ) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ನಿರ್ದೇಶಕರ ದಿನಾಂಕ:29.10.2021ರ ಆದೇಶದಲ್ಲಿ 
ನಿಗದಿಪಡಿಸಲಾಗಿದೆ. ಈ ಆದೇಶದಲ್ಲಿ ಬೀದರ್‌ ಜಿಲ್ಲೆಯ ನಾಲ್ಕು 
ಸಕ್ಕರೆ ಕಾರಾನೆಗಳಿಗೆ 2021-22ನೇ ಹಂಗಾಮಿನಲ್ಲಿ ಕಬ್ಬು 
ಸರಬರಾಜು ಮಾಡುವ ರೈತರಿಗೆ ಪಾವತಿಸಬೇಕಾದ 
ಎಫ್‌.ಆರ್‌.ಪಿ. ದರ ರೂ.275.00 ಆಗಿರುತ್ತದೆ. 


ಸಂಖ್ಯೆ: ಸಿಐ 131 ಎಸ್‌ಜಿಎಫ್‌ 2021 


(ಶಂಕರ ಬ.ಪಾಟೀಲ ಮುನೇನಕೊಪ್ಪ) 
ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


